ಕರ್ನಾಟಿಕ ವಿಧಾನ ಪರಿಷತ್ತು 


ಸಂಖ್ಯೆ: 


ಸಮಾಜ ಕಲ್ಯ್ಮಾಣ ಮ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ" | 1531 

ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
ಉತ್ತರಿಸಬೇಕಾದ ದಿನಾಂಕ 11.03.2022 - 
ಉತ್ತರಿಸುವ ಸಜಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಜಿ'ವರು. 

ks ಪ್ರಶ್ನ ಉತ್ತರ | 

ಸಂ. 

ಅ) | ಕಡಿಮೆ ಜನಸಂಖ್ಯೆ: ಹೊಂದಿದ್ದರೂ, |! ಕೊಡವ ಸಮುದಾಯವನ್ನು ಒಳಗೊಂಡಂತೆ 
ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟ ಹಾಗೂ | ಹಲವು ಹಿಂದುಳಿದ ವರ್ಗಗಳ 
ವಿಭಿನ್ನವಾದ ' ಸಂಸ್ಕತಿ ಆಚಾರ- | ಸರ್ವತೋಮುಖ ಅಭಿವೃದ್ದಿಗಾಗಿ ಈಗಾಗಲೇ 
ವಿಚಾರ ಸಂಪ್ರದಾಯಗಳನ್ನು | ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಹೊಂದಿರುವ ಹಾಗೂ ದೇಶಸೇವೆ ಮತ್ತು | ಅಭಿವೃದ್ಧಿ ನಿಗಮದ ವತಿಯಿಂದ ವಿವಿಧ 
ಪ್ರೀಡಾ ಕ್ಲೇತ್ರಕ್ಕೆ ಮಹತ್ತರ ಕೊಡುಗೆ | ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ 
ನೀಡಿರುವ ಕೊಡವ ಜನಾಂಗಕ್ಕೆ ಗೊಳಿಸಲಾಗುತ್ತಿರುವುದರಿಂದ ಪ್ರತ್ಯೇಕ 

"| ಸಂಬಂಧಿಸಿದ “ಕೊಡವರ ಅಬಿವೃದ್ಧಿ |! ಕೊಡವರ ಅಬಿವ್ಯದ್ಧಿ ನಿಗಮವನ್ನು ಸ್ಥಾಪನೆ 
ನಿಗಮ" ಸ್ಥಾಪನೆ ಬಗ್ಗೆ ಸಾಕಷ್ಟು | ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದೆ 
ಒತ್ತಾಯ ಹಲವಾರು ಬಾರಿ ಕೇಳಿ | ಇರುವುದಿಲ್ಲ. - 
ಬಂದಿದ್ದರೂ, ಸದರಿ ನಿಗಮ ಸ್ಥಾಪನೆಗೆ 
ಸರ್ಕಾರ ಇದುವರೆಗೂ ಕ್ರಮಪಷಹಿಸದೇ 
ಇರಲು ಕಾರಣವೇನು; ' 

ಆ) | "ಕೊಡವರ ಅಭಿವೃದ್ಧಿ ವಿಗಮವನ್ನು 2022-23ನೇ ಸಾಲಿನ ಆಯವ್ಯಯ 
ಸ್ಥಾಪಿಸುವ ಕುರಿತು ಸರ್ಕಾರ 20-| ಭಾಷಣದಲ್ಲಿ ಕೊಡವ ಅಭಿವೃದ್ಧಿ ನಿಗಮದ 
23ನೇ ಸಾಲಿನ: ಆಯವ್ಯಯದಲ್ಲಿ | ಸ್ಥಾಪನೆಯ ಬಗ್ಗೆ ಯಾವುದೇ ಘೋಷಣೆ 
ಹಘಹೋಷಿಸಲಾಗುವುದೇ; ಇರುವುದಿಲ್ಲ. ಆದರೆ ಆಯವ್ಯಯ ಭಾಷಣದ 

. ಕಂಡಿಕೆ-173ರಲ್ಲಿ ಕೊಡವ ಜನಾಂಗದ 

ಇ) | “ಕೊಡವ ಅಭಿವೃದ್ಧಿ ನಿಗಮ”ವನ್ನು | ಶ್ರೇಯೋಭಿವೃದ್ಧಿಗಾಗಿ ರೂ.10 ಕೋಟಿ 
ಸ್ಥಾಪಿಸುವ ಕುರಿತು ಸರ್ಕಾರ 2022-23ನೇ | ಮೊತ್ತದಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು 
ಸಾಲಿನ ಆಯವ್ಯಯದಲ್ಲಿ ಘೋಷಿಸುವ | ಕೈಗೆತಿಕೊಳ್ಳಲಾಗುವುದೆಂದು ಘೋಷಿಸಲಾಗಿ 
ಮೂಲಕ ' ಕೊಡವ ಜನಾಂಗದ | ರುತ್ತದೆ. 
ಅಭಿವೃದ್ಧಿಗೆ ಸರ್ಕಾರ ಕೂಡಲೇ 

| ಶ್ರಮವಹಿಸವುದೇ? 
ಹಿಂವಕ 49 ಬಿಸಿಎ 2022 


(ಕೋಟಾ ಶ್ರೀಃ 9 ಪೂಜಾರಿ) 


. ಕಲ್ಯಾಣ ಸಚಿವರು 


ಹಿಂದುಳಿದ ವರ್ಗಗಳ 


